ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಕೋವಿಡ್‌-19 ರೋಗಿಗಳ ಚಿಕಿತ್ಸೆ ಕುರಿತು 

ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 

13 (50) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸರ್ಕಾರದ ವತಿಯಿಂದ ಕೋವಿಡ್‌-19 
ರೋಗಿಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ದಾಖಲಿಸಿದ ಪ್ರಕರಣಗಳ ಸಂಖ್ಯೆ ಎಷ್ಟು; ಯಾವ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು 
ದಾಖಲಿಸಲಾಗಿವೆ; ಈ ಪೈಕಿ ಗುಣಲಕ್ಷಣ ಇರುವ ($ymp!ಂmatic) ಮತ್ತು ಇಲ್ಲದಿರುವ (Asymptomatic) ರೋಗಿಗಳ ಸಂಖ್ಯೆ 
ಎಷ್ಟು; ಈ ಪೈಕಿ ಮರಣ ಹೊಂದಿರುವವರ ಸಂಖ್ಯೆ ಎಷ್ಟು; ಇದರಿಂದ ಸರ್ಕಾರಕ್ಕೆ ತಗುಲಿದ ವೆಚ್ಚವೆಷ್ಟು; (ಪ್ರತ್ಯೇಕ ವಿವರ 
ನೀಡುವುದು) 


(ಆ) ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ನೇರವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ 
ದಾಖಲಾಗಿರುವ ಕೋವಿಡ್‌-19 ರೋಗಿಗಳ ಸಂಖ್ಯೆ ಎಷ್ಟು; ಈ ಪೈಕಿ ಚಿಕಿತ್ಸೆ ಪಡೆದು ಗುಣಮುಖರಾಗಿರುವ ಹಾಗೂ ಮರಣ 
ಹೊಂದಿದವವರ ಸಂಖ್ಯೆ ಎಷ್ಟು; ಚಿಕಿತ್ಸೆ ಪಡೆದು ಗುಣಮುಖರಾಗಿರುವವರಲ್ಲಿ ಗುಣಲಕ್ಷಣ ಇರುವ (5)nಂma) ಮತ್ತು 
ಇಲ್ಲದಿರುವ (ಸಿvYmptomati) ರೋಗಿಗಳ ಸಂಖ್ಯೆ ಎಷ್ಟು; ಕನಿಷ್ಠ ಮತ್ತು ಗರಿಷ್ಠ ಮೊತ್ತದ ಚಿಕಿತ್ಸಾ ವೆಚ್ಚದ ಕುರಿತು ಸರ್ಕಾರದಿಂದ 
ಯಾವುದಾದರೂ ಮಾನದಂಡಗಳನ್ನು ಜಾರಿಗೆ ತರಲಾಗಿದೆಯೇ; (ಪ್ರತ್ಯೇಕವಾಗಿ ವಿವರಗಳನ್ನು ನೀಡುವುದು) 


(ಇ) ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಸಾರ್ವಜನಿಕರ ದೂರು ಸ್ವೀಕರಿಸಲು ಮತ್ತು ನಿಯಮಾನುಸಾರ ಸಮಸ್ಯೆಯನ್ನು ಪರಿಹರಿಸಲು 
ಯಾವುದಾದರೂ ಸಕ್ಷಮ ಪ್ರಾಧಿಕಾರ (Grivaಗಂe r€ರೀss) ರಚನೆಯಾಗಿದೆಯೇ; ರಚನೆಯಾಗಿದ್ದಲ್ಲಿ ಎಷ್ಟು ದೂರುಗಳು 
ದಾಖಲಾಗಿವೆ; (ವಿವರ ನೀಡುವುದು) 


(ಈ) ಕೋರೋನಾ ವೈರಾಣು ಕಾಯಿಲೆ ಗುಣಪಡಿಸುವ ಲಸಿಕೆಯನ್ನು ಸಾರ್ವಜನಿಕವಾಗಿ ವಿತರಿಸುವ ವ್ಯವಸ್ಥೆ ಸರ್ಕಾರದಿಂದ 
ಮಾಡಲಾಗುತ್ತಿದೆಯೇ; ಹಾಗಿದ್ದಲ್ಲಿ ಸದರಿ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? (ವಿವರ ನೀಡುವುದು) 


